ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 253 


ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ಸಚಿವರು : ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 02.02.2021 
ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ) ವಿಜಯಪುರ ಜಿಲ್ಲೆಯಲ್ಲಿ ಯಾವ' ಯಾವ | ವಿಜಯಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೆಯುವ ತೋಟಗಾರಿಕಾ 
ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ: | ಬೆಳೆಗಳು ಈ ಕೆಳಕಂಡಂತಿವೆ: 
ಯಾವ ಯಾವ ತೋಟಗಾರಿಕೆ ಬೆಳೆಗಳಿಗೆ ಬೆಂಬಲ 1.ಮಾವು, 2. ಬಾಳೆ,.3. ನಿಂಬೆ, 4. ದಾಳಿಂಬೆ, 5. ದ್ರಾಕ್ಷಿ, 
ಬೆಲೆ ನೀಡಲಾಗುತ್ತಿದೆ. 6. ಈರುಳ್ಳಿ, 7. ಹಸಿರು ಮೆಣಸಿನಕಾಯಿ, 8. ಬೆಳ್ಳುಳ್ಳಿ, 9. ಧನಿಯ 
ಪ್ರಸ್ತುತ್ತಒಣ ಕೊಬ್ಬರಿಗೆ ಸಹ ಬೆಂಬಲ ಬೆಲೆ ನೀಡಲಾಗುತ್ತಿದೆ. 
ಆ) | ತೋಟಗಾರಿಕೆ ಇಲಾಖೆಯಿಂದ ಕಳೆದ ವರ್ಷ | ತೋಟಗಾರಿಕೆ ಇಲಾಖೆಯಿಂದ ಕಳೆದ ವರ್ಷ ಅಂದರೆ, 2019-20ನೇ 


| ಸಬಿಡಿಗಳೆಷ್ಟು; 


ನೀಡಿರುವ ಕೃಷಿ ಪರಿಕರ ಹಾಗೂ ಇತರೆ 


(ತಾಲ್ಲೂಕು ವಾರು ವಿವರ ನೀಡುವುದು) 


ಸಾಲಿನಲ್ಲಿ ನೀಡಿರುವ ಕೃಷಿ ಪರಿಕರ (ಸಸ್ಯ ಸಂರಕ್ಷಣ ಔಷಧಿ ವಿತರಣೆ) 


Horti 38 HGM 2021 


ಹಾಗೂ ಇತರೆ ಸಬ್ಬಿಡಿಗಳ ತಾಲ್ಲೂಕುವಾರು ವಿವರವನ್ನು ಈ 
ಕೆಳಕಂಡಂತೆ ನೀಡಲಾಗಿದೆ. 
[ಕ] ತಾಲ್ಲೂಕು | ಪರಿಕರಗಳು(ಸಸ್ಯ [ ಸಬ್ನಿಡ 
ಸಂ ಸಂರಕ್ಷಣ ಔಷಧಿ | ನೀಡಿರುವ 
ವಿತರಣೆ) ವಿವರ 
(ಹೆಕ್ಟೇರ್‌ ಗಳಲ್ಲಿ) | (ರೂ.ಲಕ್ಷಗ 
"| ಳಲ್ಲಿ) 
1 | ವಿಜಯಪುರ 37770 456.89 
2 ಇಂಡಿ 587.50 383.26 
[3 ಸಿಂಧಗಿ : 190.70 "|118.03 
4 | ಬಸವನ ಬಾಗೇವಾಡಿ [477.30 220.21 
5 | ಮುದ್ದೇಬಿಹಾಳ 212.85 93.01 
ಒಟ್ಟು 1846.05 1271.4 
M : 
Ea 


ತೋಟಗಾರಿಕೆ ಮತ್ತು ರೇಷ್ಮೆ. 
ಸಚಿವರು 


